ರ 


ಕರ್ನಾಟಕ ವಿಧಾನ ಪರಿಷತ್ತು 


| ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖೆ 


653 


| ಸದಸ್ಯರ ಹೆಸರು 


“| ಡಾ ವೈ.ಎ ನಾರಾಯಣಸ್ವಾಮಿ 


| | (ಶಿಕ್ಷಕರ ಕ್ಲೇತು) 
ಉತ್ತರಿಸಬೇಕಾದ ನಾಂ ” [22.02.2022 | 
1 ಉತ್ತರಿಸಬೇಕಾದ ಸಚಿವರು "|. ಮಾನ್ಯ ಉನ್ನತ ಶಿಕ್ಷಣ, ನ ಬಿಟಿ ಘಾಗೂ ನ ಮತ್ತು 
, ತಂತ್ರಜ್ಞಾನ, ವಿದ್ಯುನ್ಮಾನ ' ಹಾಗೂ ಕೌಶಲ್ಯಾಭಿವೃದ್ಧಿ 
ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಜಿವರು. 
- ಪತ 'ಉತ್ತರ - 
ಅ). ಸ್ಮಾರ್ಟ್‌ಆಫ್‌ ಕಾರ್ಯಕ್ರಮದ |" 'ಕರ್ನೊಟಿಕದಲ್ಲಿ ಸ್ಮಾರ್ಟ್‌ ಅಪ್‌ ನಾರ್ಷತವದ 
ಉದ್ದೇಶವು ಈ ಕೆಳಕಂಡಂತಿರುತ್ತದೆ:- 


"| ಉದ್ದೇಶವೇನು? 


1: ಆರೋಗ್ಯ ಪಾಲನೆ, ಆಹಾರ ಭದ್ರತೆ, ಶುದ್ಧ ಪರಿಸರ ಹಾಗೂ 


* ಕರ್ನಾಟಿಕಡಲ್ಲಿ. ಉತ್ಪನ್ನ ಸ್ಮಾರ್ಟ್‌ಅಪ್‌ಗಳನ್ನು 
ಒಳಗೊಂಡಂತೆ ತಂತ್ರಜ್ಞಾನ ಆಧಾರಿತ ಸ್ಮಾರ್ಟ್‌ ಅಪ್‌ಗಳ 
ಬೆಳವಣಿಗೆ ಉತ್ತೇಜಿಸುವುದು. 

9. ಸ್ಫಾರ್ಟ್‌ಅಪ್‌ . ವಲಯದಲ್ಲಿ ಹೆಚ್ಚಿನ 
ಉದ್ಯೋಗಾವಕಾಶಗಳನ್ನು ಸೃಜಿಸಲು ಕುಮ ವಹಿಸುವುದು. 


ಎಲ್ಲರಿಗೂ ಶಿಕ್ಷಣ ಇತ್ಯಾದಿ ವಲಯಗಳಲ್ಲಿ ಸಾಮಾಜಿಕ 
ಪರಿಣಾಮವಿರುವ. ನಾವೀನ್ಯತಾ ತಂತ್ರಜ್ಞಾನ 
ಪರಿಹಾರಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವುದು. ' 

- ಸ್ಕಾರ್ಟ್‌ಅಪ್‌ಗಳಲ್ಲಿರುವ. ನ್ಯೂನ್ಯತೆಗಳನ್ನು ಗುರುತಿಸಿ, 
ಅಗತ್ಯವಾದ ಮಾರ್ಗದರ್ಶನ, ಜ್ಞಾನ ಮತ್ತು ಸಂಪರ್ಕ 
ಜಾಲವನ್ನು ಸ್ಪಷ್ಟ ರೂಪುರೇಷೆಯೊಂದಿಗೆ ಒದಗಿಸುವ 
ಮೂಲಕ ಅಂತಹ ' ಸ್ಮಾರ್ಟ್‌ ಅಪ್‌ಗಳಿಗೆ 
ವಾಣಿಜ್ಯೋದ್ಯಮದ ಪೂರ್ವ ಯಾತ್ರೆಯಲ್ಲೇ ಒತ್ತು 
ನೀಡುವುದು. 


ಮಾರ್ಗದರ್ಶನ ಗೋಷ್ಠಿಗಳು ಕಮ್ಮಟಿಗಳು ತರಬೇತಿ | 
ಕಾರ್ಯಕ್ರಮಗಳು ವಿಚಾರ ಸಂಕೀರ್ಣಗಳು ಸಂಪರ್ಕ ಜಾಲ 
ಸಮಾವೇಶಗಳು, ಅಂತರ ರಾಷ್ಟ್ರೀಯ ಪಾಲುದಾರಿಕೆ ! 


ಹೂಡಿಕೆದಾರರ ಸಮಾವೇಶಗಳನ್ನು. ಆಯೋಜಿಸುವುದು 
ಹೊರ ವಲಯಗಳಲ್ಲಿ ಮೂಲ ಸೌಕರ್ಯ ಒದಗಿಸುವಿಕೆ 
ಇತ್ಯಾದಿ ಅನುಕೂಲ ಕಲ್ಪಿಸುವುದು. | 
*: ಸ್ಕಾರ್ಟ್‌ಅಪ್‌ನ ಅಗತ್ಯತೆಗನುಗುಣವಾಗಿ ಸಲಹೆಗಾರರನ್ನು 
| ಗುರುತಿಸಿ ಸದರಿ ಸಲಹೆಗಾರರು ಹಾಗೂ ಸ್ಕಾರ್ಟ್‌! 
- ಅಪ್‌ಗಳೊಂದಿಗೆ : ಪರಿಚಯ ಮತ್ತು ಚರ್ಚೆ | 
L- ವಯ. WN 


|. ಸ್ಮಾರ್ಟ್‌ ಅಪ್‌: ಕಾರ್ಯಕ್ರಮದಲ್ಲಿ ” ಮುಖಾಮುಖಿ!" 


ಸಭೆಗಳು ಮತ್ತು ಬೂಟ್‌ ಕ್ಯಾಂಪ್‌ಗಳು ಹಾಗೂ। 


ಆ) ಕಳೆದ ಮೂರು. ವರ್ಷಗಳಲ್ಲಿ ಈ 


ಕಳೆದ ಮೂರು ವರ್ಷಗಳಲ್ಲಿ ಈ ಕಾರ್ಯಕ್ರಮದ ಅಡಿಯಲ್ಲಿ] 


"| ಕಾರ್ಯಕ್ರಮದ ' ಅಡಿಯಲ್ಲಿ | ಸುಮಾರು 399 ನವೋದ್ಯಮಿಗಳಿಗೆ ಧನ ಸಹಾಯವನ್ನು |" 
ವ್ಯಾಪಾರಿಗಳು "ಮತ್ತು | ಒದಗಿಸುವ ಸಲುವಾಗಿ: ರೂ. 9272ಲಕ್ಷಗಳನ್ನು | 
ಉಡ್ಯಮಿಗಳಿಗೆ ಧನ ಸಹಾಯ | ಮೀಸಲಿರಿಸಿದ್ದ, ಸದರಿ: - ಮೊತ್ತದಲ್ಲಿ ಈಗಾಗಲ್ಪೇ 
'ಮತ್ತು 'ಪ್ರೋತ್ಸಾಹವನ್ನು.| ರೂ. 7,057.57ಲಕ್ಷಗಳನ್ನು. ಬಿಡುಗಡೆ ಮಾಡಲಾಗಿರುತ್ತದೆ. | . 
ಒದಗಿಸಲಾಗಿಡೆಯೆಳಿ.. (ಜಿಲ್ಲಾವಾರು | ಜಿಲ್ಲಾವಾರು ಮಾಹಿತಿಯನ್ನು ಅನುಬಂಧ-1ರಲ್ಲಿ ಲಗತ್ತಿಸಿದೆ. | 
ಮಾಹಿತಿ ಒದಗಿಸುವುದು) ಗ 
|ಇ). ಕಳೆದ 3 ವರ್ಷಗಳಲ್ಲಿ ಕಳೆದ. ಮೂರು ವರ್ಷಗಳಲ್ಲಿ: ಸರ್ಕಾರದಿಂದ ಧನಸಹಾಯ| 
ರಾಜ್ಯದಲ್ಲಿ ಸೃಷ್ಟಿಯಾದ | ಒದಗಿಸಿದ ಸ್ಮಾರ್ಟ್‌ ಅಪ್‌ಗಳಲ್ಲಿ ಸುಮಾರು 1400 ಖಾಯಂ| 


.-| ಉದ್ಯೋಗಾವಕಾಶಗಳ ಪ್ರಮಾಣ 
ಎಷ್ಟು? ಸಷ 3 


| ಉದ್ಯೋಗಾವಕಾಶಗಳು ಸೃಷ್ಟಿಯಾಗಿ 


ಉದ್ಯೋಗಿಗಳು ಹಾಗೂ 700 ಅರೆಕಾಲಿಕ ಉದ್ಯೋಗಿಗಳು ಸೇರಿ, 
ಒಟ್ಟಾರೆಯಾಗಿ ಈ ವಲಯದಲ್ಲಿ ಅಂದಾಜು 2100 
ರುತ್ತವೆ. £ 


ಐಟಿಬಿಟಿ 17 ಎಲ್‌ ಸಿಎಂ 2022 


 (ಡಾ॥ಸಿ. ಎನ್‌. ಆಶೆ 
ಉನ್ನತ ಶಿಕ್ಷಣ, ಐಟಿ-ಬಿಟಿ, ವಿಜ್ನಾನ ಮತ್ತು ತಂತ್ರಜ್ಞಾನ, 


ವಿದ್ಯುನ್ಮಾನ ಹಾಗೂ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ 


ಮತ್ತು ಜೀವನೋಪಾಯ ಸಚಿವರು. 


$ 
| 
i 
3 
4 
}% 
4 
| 
"| 
} 
4 
| 
Hf 
1 
Y 
| 
ಸಿ 
3 
4 
Fi 
3 
¥ 
; 
1 
| 
} 
| 


ಅಮಬಂಧ-1 


ಬಾಗಲಕೋಟೆ 
ಬೆಳಗಾವಿ 


ಬಳ್ಳಾರಿ 


ಬೆಂಗಳೂರು 


ಬೆಂಗಳೂರು ಗ್ರಾಮಾಂತರ 


ಬೀದರ್‌ i 


1 

i 5 
3 
267 

12 

6 


4900.07 


1 

2 

3 

4 

7 
8] 


|| Grand Total 


ಬಿಜಾಪುರ ' | 
[ಚಿಕ್ಕಬಳ್ಳಾಪುರ 1 
9 [ಚಿಕ್ಕಮಗಳೂರು 
10 | ದಕ್ಷಿಣಕನ್ನಡ 290 202.5 
55 46.5 
706 510.5 
15 75 
126 115 
126 95 
15 15 
60 46.5 
231 166.5 
60 44 
155 107 
182 156.5 
23 | ಉತರಕನ್ನಡ 120 74 


9,272 7,057.57 


